ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 19-03-2021 ಪ್ರಶ್ನೆ ಸಂಖ್ಯೆ: 1479 (1796) 

ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಪಿ.ಆರ್‌. ರಮೇಶ್‌(ನಾಮನಿರ್ದೇಶನ ಹೊಂದಿದವರು) 

ಉತ್ತರ ನೀಡಬೇಕಾ.ದ ದಿನಾ೦ಕ: 19-03-2021 

ಉತ್ತರಿಸುವ ಸಚಿವರು: ಮಾನ್ಯ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 


ವಿಷಯ: ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯಲ್ಲಿ ಅನ್ಯ ಇಲಾಖಾಧಿಕಾರಿಗಳ 
ಹಸ್ತಕ್ಲೇಪ ಕುರಿತು 


(ಅ) ರಾಜ್ಯದ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯಲ್ಲಿ ಕ್ಲೇತ್ರ 
ಮಟ್ಟದಲ್ಲಿ ಕಾರ್ಯನಿರ್ವಹಿಸುವ ಅಧಿಕಾರಿಗಳಿಗೆ ಮತ್ತು ನೌಕರರುಗಳಿಗೆ ಅನ್ಯ 
ಇಲಾಖೆಯಿಂದ ಅನ್ಯ ಕಾರ್ಯನಿರ್ಪಹಿಸಲ ನೇರವಾಗಿ ಅದೇಶ ಪಡೆಯಬಹುದೇ; 
(ವಿವರ ನೀಡುವುದು) 


(ಆಅ) ಇತ್ತೀಚೆಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯಲ್ಲಿ ಕ್ಲೇತ್ರ 
ಮಟ್ಟದಲ್ಲಿ ಕಾರ್ಯನಿರ್ವಹಿಸುವ ಅಧಿಕಾರಿಗಳಿಗೆ ಮತ್ತು ನೌಕರರುಗಳಿಗೆ ಕಂದಾಯ 
ಇಲಾಖೆಯಿಂದ ನೇರವಾಗಿ ಅದೇಶವಾಗುತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಬಂದಿದ್ದಲ್ಲಿ, ಸರ್ಕಾರದ ಕ್ರಮವೇನು; (ವಿವರ ನೀಡುವುದು) 


(ಇ) ಅನ್ಯ ಇಲಾಖೆಯಿಂದ ಅಗುತ್ತಿರುವ ಅದೇಶಗಳನ್ನು ಪಾಲಿಸಲು 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸುವ 
ಕ್ಲೇತ್ರ ಮಟ್ಟಿದ ನೌಕರರು ತಮ್ಮ ಮೂಲ ಇಲಾಖೆಯಲ್ಲಿನ ಕೆಲಸದಲ್ಲಿ ಪ್ರಗತಿ 
ಸಾಧಿಸಲು ತೊಂದರೆಗೀಡಾಗಿರುವುದರ ಕುರಿತಾದ ದೂರುಗಳು ಸರ್ಕಾರದ ಗಮನಕ್ಕ 
ಬಂದಿದೆಯೇ; ಬಂದಿದ್ದಲ್ಲಿ, ಸರ್ಕಾರದ ಕ್ರಮವೇನು? (ವಿವರ ನೀಡುವುದು) 


